ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :1313 

ಉತ್ತರಿಸಬೇಕಾದ ದಿನಾಂಕ 24-12-2021 
ಉತ್ತರಿಸುವವರು 


: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಠಳೀಯ ಸಂಸ್ಥೆಗಳ ಕೇತು) 


: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅತಿ 
ಹೆಚ್ಚು ಮಾನವ ದಿನಗಳನ್ನು ಸೃಜಿಸಿದ ಮತ್ತು 
ಅತಿ ಹೆಚ್ಚು ವೆಚ್ಚ ಮಾಡಿದ ಜಿಲ್ಲೆಗಳು 
ಯಾವುವು; (ವರ್ಷವಾರು ಮತ್ತು ಜಿಲ್ಲಾವಾರು, 
ಮಾನವ ದಿನ ಮತ್ತು ವೆಚ್ಚವಾರು 
ಮಾಹಿತಿಯನ್ನು ನೀಡುವುದು) 


ಅನುಬಂಧ-1 ರಲ್ಲಿ ಲಗತ್ತಿಸಿದೆ 


ಆ) 


ಉಡುಪಿ ಜಿಲ್ಲೆಯಲ್ಲಿ ಕಳೆದ ಮೂರು 
ವರ್ಷಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ 
ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 
ಅತಿ ಹೆಚ್ಚ ಮಾನವ ದಿನಗಳನ್ನು ಸೃಜಿಸಿದ 
ಮತ್ತು ಅತಿ ಹೆಚ್ಚು ವೆಚ್ಚ ಮಾಡಿದ ಗ್ರಾಮ 
ಪಂಚಾಯತಿಗಳು ಯಾವುವು; (ವರ್ಷವಾರು 
ಮತ್ತು ಗ್ರಾಮ ಪಂಚಾಯತಿವಾರು 
| ಮಾಹಿತಿಯನ್ನು ನೀಡುವುದು) 


ಅಮುಬಂಧ-2 ರಲ್ಲಿ ಲಗತ್ತಿಸಿದೆ 


ಇ) 


ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತರಿ ಯೋಜನೆಯಲ್ಲಿ 15 
ದಿನಗಳಾದರೂ ಕೂಲಿ ಹಣ ಪಾವತಿಯಾಗದ 
ಪ್ರಕರಣ ಸಂಖ್ಯೆ ಎಷ್ಟು: ನಿಗದಿತ ಅವಧಿಯಲ್ಲಿ 
ಗ್ರಾಮ ಪಂಚಾಯತಿಗಳು ಹಾಜರಾತಿ ಮತ್ತು 
ಅಳತೆ ಪುಸ್ತಕವನ್ನು ದಾಖಲಿಸಿ ಆನ್‌ಲೈನ್‌ನಲ್ಲಿ 
ಅಪ್‌ಲೋಡ್‌ ಮಾಡಿದರೂ ಕೂಲಿ ಹಣ 
ಪಾವತಿಯಾಗದಿರುವ ಪ್ರಕರಣಗಳೆಷ್ಟು; 
ಪಾವತಿಸಬೇಕಾದ ಮೊತ್ತಬೆಷ್ಟು; 
(ಜಿಲ್ಲಾವಾರು, ತಾಲ್ಲೂಕುವಾರು ಮಾಹಿತಿ 
ನೀಡುವುದು ಕಾಯದೆಯನುಸಾರ ಈ 
ಕೂಲಿಯಾಳುಗಳಿಗೆ 15 ದಿನಗಳಾದರೂ ಕೂಲಿ 
ಹಣ ಪಾವತಿಯಾಗದ ಕಾರಣ ಪಾವತಿಸಬೇಕಾದ 
ಭತ್ಯೆ ಎಷ್ಟು; (ಜಿಲ್ಲಾವಾರು, ತಾಲ್ಲೂಕುವಾರು 
ಮಾಹಿತಿ ನೀಡುವುದು) 


ಕೊಲಿ 


ಅನುಬಂಧ-3 ರಲ್ಲಿ ಲಗತ್ತಿಸಿದೆ 


ಈ) 


ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತರಿ ಯೋಜನೆಯಲ್ಲಿ ಯಾವ 
ಯಾವ ಲೆಕ್ಕ ಪರಿಶೋಧನೆಯನ್ನು 
ಮಾಡಲಾಗುತ್ತಿದೆ; ಒಂದೇ ಕಾಮಗಾರಿಯನ್ನು 
ಅನೇಕ ವಿಧದಲ್ಲಿ ಲೆಕ್ಕಪರಿಶೋಧನೆಯನ್ನು 


ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತಿ ಕಾಯ್ದೆ-2005 ಪ್ರಕರಣ- 
17 ರಂತೆ ನರೇಗಾ ಯೋಜನೆಯಡಿ 
ಕೈಗೊಳ್ಳುವ ಕಾಮಗಾರಿಗಳ ಸಾಮಾಜಿಕ 
ಪರಿಶೋಧನೆ ನಡೆಸಲಾಗುತದೆ. 


ಮಾಡುವ ಉದ್ದೇಶವೇನು; ಸಾಮಾಜಿಕ | ಜಿಲ್ಲಾ ಪಂಚಾಯತ್‌ ಮುಖ್ಯ 
ಪರಿಶೋಧಕರು ಗ್ರಾಮ ಸಭಾ ನಡವಳಿಯಲ್ಲಿ | ಕಾರ್ಯನಿರ್ವಾಹಕ ಅಧಿಕಾರಿಗಳು 
ತಮ್ಮ ಅಭಿಪ್ರಾಯವನ್ನು ಗ್ರಾಮಸಭಾ | ನೇಮಿಸುವ ನರೇಗಾ ಯೋಜನೆಯ 
ನಿರ್ಣಯದಂತೆ ದಾಖಲಿಸುತ್ತಿರುವುದನ್ನು | ಅನುಷ್ಠಾನೇತರ ಅಧಿಕಾರಿಗಳ 
ಗಮನಿಸಿಲಾಗಿದೆಯೇ; ಈ ವಸೂಲಾತಿ ಮತ್ತು | ಅಧ್ಯಕ್ಷತೆಯಲ್ಲಿ ನಡೆಸುವ ಗ್ರಾಮ 
ಆಕ್ಲೇಪಣೆಯನ್ನು ಸ್ಥಳೀಯ ಲೆಕ್ಕಪತ್ರ| ಸಭೆಯಲ್ಲಿ ವರದಿಗಳನ್ನು 
ವರ್ತುಲದ ಲೆಕ್ಕ ಪರಿಶೋಧಕರಿಂದ ದೃಢೀಕರಿಸಿ | ಮಾರ್ಗಸೂಚಿಯಂತೆ ಚರ್ಚಿಸಿ 
ಸ್ವೀಕರಿಸುವ ಬಗ್ಗೆ ಸರ್ಕಾರದ ಕ್ರಮವೇನು? ತೀರ್ಮಾನಿಸಿದಂತೆ ಆಕ್ಷೇಪಣೆ/ವಸೂಲಾತಿ 
ವರದಿಗಳನ್ನು ತಯಾರಿಸಲಾಗುತದೆ. 
ಸಾಮಾಜಿಕ ಪರಿಶೋಧಕರು ತಮ್ಮ 
ಅಭಿಪ್ರಾಯವನ್ನಯ ಗ್ರಾಮ ಸಭೆಯ 
ಅಭಿಪ್ರಾಯದಂತೆ ದಾಖಲಿಸಲು 
ಅವಕಾಶವಿರುದಿಲ್ಲ. 
ಸಾಮಾಜಿಕ ಪರಿಶೋಧನಾ ವರದಿಯ 
ವಸೂಲಾತಿ ಮತ್ತು ಆಕ್ಷೇಪಣೆಯನ್ನು 
ಸ್ನಳೀಯ ಲೆಕ್ಕಪತ್ರ ವರ್ತುಲದ ಲೆಕ್ಕ 
ಪರಿಶೋಧಕರಿಂದ ದೃಡೀಕರಿಸಲು 
ಮಾರ್ಗಸೂಚಿಯಲ್ಲಿ 
ಅವಕಾಶವಿರುವುದಿಲ್ಲ. 
ಗ್ರಾಅಪ 82(34) ಉಖಾಯೋ 2021 2 
PO 
% 


“ಈಶ್ವರಪ್ಪ) 


'ಎ 


(ತೆ. 
ಗಾಮೀಣಾಭಿಮನಿ ಮತು. ಪಂಚಾಯತ್‌ ರಾಜ್‌ ಇಲಾಖೆ 


